ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


(ಅ) 


(ಆ) 


p! 
[s) ಟ್ರಾಫಿಕ್‌ 


ಮಸ್ಯೆಗಳನ್ನು ಸುಧಾರಿಸಲು 
ಸರ್ಕಾರದ ಕ್ರಮವೇನು ; (ವಿವರ 
ನೀಡುವುದು) 


ಸ್ಪಗಳಲ್ಲ ಅತಿ ವಾ 
ಸಂದಣಿ ನಿವಾರಿಸುವ ಸುಗಮ 
ಸಂಚಾರಕ್ಕೆ ಸಹಾಯ ಮಾಡುವ 
ಬದಲಾಗಿ ಟ್ರಾಫಿಕ್‌ ಆರಕ್ಷಕರ 


ಗುಂಪು ರಸ್ತೆಯಲ್ಲಿ ವಾಹನಗಳನ್ನು 


ನಿಲ್ಲಿಸಿ ಟ್ರಾಫಿಕ್‌ ಉಲ್ಲಂಘನೆ 
ಪ್ರಕರಣಗಳನ್ನು ದಾಖಲಿಸಲು 
ಉತ್ಸುಕರಾಗಿರುವ ವಿಷಯ 
ಸರ್ಕಾರದ ಗಮಕಕ್ಕೆ ಬಂದಿದೆಯೇ, 
ಬಂದಿದ್ದಲ್ಲಿ ಸರ್ಕಾರದ ಕ್ರಮವೇನು? 
(ವಿವರ ನೀಡುವುದು) 


ಹೆಚ್‌ಡಿ 45 ಎಸ್‌ಎಸ್‌ಟಿ 2022 


2390304) 

ಶ್ರೀ ಪಿ.ಆರ್‌.ರಮೇಶ್‌ 

(ನಾಮ ನಿರ್ದೇಶನ ಹೊಂದಿದವರು) 
17.02.2022 

ಗೃಹ ಸಚಿವರು 


[ ಪಂ ಅತಿ `"`'ಪೇಗೆವಾಗಿ 
ಬೆಳೆಯುತ್ತಿರುವ ನಗರಗಳಲ್ಲೊಂದು. ಐ.ಟಿ!ಬಿ.ಟಿ ಕ್ಷೇತ್ರದಲ್ಲಿ ಅತಿ 
ಹೆಚ್ಚು ಖ್ಯಾತಿ ಗಳಿಸಿರುವ ಬೆಂಗಳೂರು ನಗರವು ಸಿಲಿಕಾನ್‌ ಸಿಟಿ 
ಎಂಬ ಬಿರುದನ್ನು ಗಳಿಸಿ ವಶ್ವಖ್ಯಾತಿ ಹೊಂದಿದೆ. ಅಭಿವೃದ್ಧಿ 
ಹಾಗೂ ಪ್ರಖ್ಯಾತಿಯ ಜೊತೆ ಜೊತೆಗೆ ಟ್ರಾಫಿಕ್‌ ಸಮಸ್ಯೆಗಳೂ 
ಹೆಚ್ಚುತ್ತಿವೆ. ಬೆಂಗಳೂರು ನಗರದ. ರಸ್ತೆಗಳು ಕಿರಿದಾಗಿದ್ದು 
ಸುಮಾರು 44,000 ಕೂಡು ರಸ್ತೆಗಳಿರುತ್ತವೆ..” 

ಬೆಂಗಳೂರು ನಗರ ಸಂಚಾರ ವಿಭಾಗವು ಸಾರ್ವಜನಿಕರ 
ಸುಗಮ ಸಂಚಾರಕ್ಕೆ ವಾಹನ ಸಂಚಾರ ಸಮಸ್ಯೆಗಳ ಸುಧಾರಣೆಗೆ 
ಕೈಗೊಂಡ ಕ್ರಮಗಳನ್ನು ಅನುಬಂಧ-1ರಲ್ಲಿ ಲಗತ್ತಿಸಲಾಗಿದೆ. 

ಕೆ ಬಂದಿ 


ಸಂಚಾರ ನಿಯಮ ಉಲ್ಲಂಘನೆಗಳನ್ನು ತಡೆಗಟ್ಟಿ ರಸ್ತೆ 
ಸುರಕ್ಷತೆಯನ್ನು ಹೆಚ್ಚಿ ಅಪಘಾತಗಳನ್ನು ತಡೆಗಟ್ಟುವುದು ಮತ್ತು 


ಸಾವು ನೋವುಗಳನ್ನು ಕಡಿಮೆ ಮಾಡುವುದು ಸಂಚಾರ 
ಪೊಲೀಸರ ಆದ್ಯ ಕರ್ತವ್ಯವಾಗಿದೆ. ಸಂಚಾರ ನಿಯಮ 
ಉಲ್ಲಂಘನೆಗಳನ್ನು ದಾಖಲಿಸುವಾಗ ಸಾರ್ವಜನಿಕರಿಗೆ 


ತೊಂದರೆಯಾಗದಂತೆ ಮತ್ತು ಪಾರದರ್ಶಕತೆ ಕಾಪಾಡಲು 
ಪೂರ್ವನಿರ್ಧರಿತ ಕಾರ್ಯ ಯೋಜನೆಯನ್ನು ತಯಾರಿಸಿ 
ಸುತ್ತೋಲೆಯ ಮೂಲಕ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ 
ನಿರ್ದೇಶನ ನೀಡಲಾಗಿದೆ. 


SS 


(ಆರಗ ಜ್ಞಾನೇಂದ್ರ) EO 


ಗೃಹ ಸಚಿವರು 


ಅನುಬಂಧ-1 (©) 


ರ್ನ 


ಬೆಂಗಳೂರು ನಗರ ಸಂಚಾರ ವಿಭಾಗವು ವಾಹನ ಸಂಚಾರ ಸಮಸ್ಯೆಗಳ ಸುಧಾರಣೆಗೆ ಈ ಕಿಳಕಂಡಂತೆ 
ಕ್ರಮಗಳನ್ನು ಕೈಗೊಂಡು ಸಾರ್ವಜನಿಕರ ಸುಗಮ ಸಂಚಾರಕ್ಷೆ ಅನುಕೂಲ ಮಾಡಿಕೊಡಲಾಗಿದೆ. 


> ಹೈ ಡೆನ್ನಿಟಿ ಕಾರಿಡಾರ್‌ ರಸೆಗಳು : 

ಬೆಂಗಳೂರು ನಗರದಲ್ಲಿ ಪ್ರತಿ ನಿತ್ಯ ಹೆಚ್ಚುತ್ತಿರುವ ಜನಸಂಖ್ಯೆ ಮತ್ತು ವಾಹನ ಸಂಖ್ಯೆಗೆ ಪ್ರಮುಖ 
ಕಾರಣವಾದ ಆರ್ಥಿಕ ಉದಾರೀಕರಣದ ಪರಿಣಾಮದಿಂದ ಹೊಸ ಬಡಾವಣೆಗಳ ನಿರ್ಮಾಣ, "ಸಣ್ಣ ಮತ್ತು 
ಮಧ್ಯಮ ಪ್ರಮಾಣದ ಕೈಗಾರಿಕೆಗಳ ಸ್ಥಾಪನೆ, ಮಾಹಿತಿ/ಜೈವಿಕ ತಂತ್ರಜ್ಞಾನ ಸಂಸ್ಥೆಗಳ ಸ್ಥಾಪನೆ ಇವೆಲ್ಲದರ ನೇರ 
ಪರಿಣಾಮವಾಗಿ as. ಸಂಚಾರ ಹೆಚ್ಚುತ್ತಲೇ Ra ಜನಸಂಖ್ಯೆ ಹಾಗೂ ಹತ ಸಂಖ್ಯೆಯಲ್ಲಿ 
ಹೆಚ್ಚಳಗೊಂಡಿದ್ದರ ಪರಿಣಾಮ ಅನೇಕ ರೀತಿಯಲ್ಲಿ ಸಂಚಾರ ಸಮಸ್ಯೆಗಳು ಅಂದರೆ ಸಂಚಾರದಲ್ಲಿ ದಟ್ಟಣೆ. 
ಸಾವ ಸಂಚಾರಕ್ಕೆ ಅಡ್ಡಿ ಸಂಚಾರ ಸ್ಪಗಿತಗಳ ಜೊತೆಗೆ ಅಪಪಫಾತಗಳ ಹೆಚ್ಚಳಕ್ಕೆ ಕಾರಣವಾಗಿದೆ. 

ಈ ಸಮಸ್ಯೆಗಳನ್ನು * ಗಂಭಿರವಾಗಿ ಪರಿಗಣಿಸಿ ಘನ ಸರ್ಕಾರವು ಬೆಂಗಳೂರು ನಗರ "ಸಂಚಾರ ವ್ಯವಸ್ಥೆ 
ಸುಭಾರಣೆಗೆ ಹತ್ತು ಹಲವು ವಿನೂತನ ಯೋಜನೆಗಳನ್ನು ಹಂತ ಹಂತವಾಗಿ ಹಮ್ಮಿಕೊಳ್ಳುವ ಸಲುವಾಗಿ 
ಕಾರ್ಯ ಯೋಜನೆಯನ್ನು ಸಿದ್ಧಪಡಿಸಿ ಸರ್ಕಾರದ ಅಡಿ ಇರುವ ಎಲ್ಲಾ ಇಲಾಖೆಗಳು ಒಂದೇ ಸೂರಿನಡಿ ಸೇರಿ 
ಕಾರ್ಯ ' ನಿರ್ವಹಿಸುವ ನಿಟ್ಟಿನಲ್ಲಿ ಶ್ರಮ ವಹಿಸುತ್ತಿದೆ. ಸರ್ಕಾರದ ಆದೇಶದ ಮೇರೆಗೆ ಹೈ ಡೆನ್ಸಿಟಿ ಕಾರಿಡಾರ್‌ 
ರಸ್ಟೆಗಳಲ್ಲಿನ ಆಗಬೇಕಾದ ಅಭಿವೃದ್ಧಿ ಕಾರ್ಯಗಳನ್ನು ಪೂರೈಸಲು ಕೆ.ಆರ್‌.ಡಿ.ಸಿ.ಎಲ್‌ ಗೆ ವಹಿಸಲಾಗಿದೆ. 


ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಸಂಚಾರ ವ್ಯವಸ್ಥೆಯನ್ನು ಉತ್ತಮ ಪಡಿಸುವ ಸಲುವಾಗಿ ನಗರ 
ವ್ಯಾಪ್ತಿಯಲ್ಲಿ ಈ ಕೆಳಕಂಡ 12 ಹೆಚ್ಚು ವಾಹನ ದಟ್ಟಣೆ ಕಾರಿಡಾರ್‌ಗಳನ್ನು ಗುರ್ತಿಸಲಾಗಿದೆ. 


ಚಾಲುಕ್ಕ ವೃತ್ತದಂದ ಹೆಜ್ಜಾಳೆ ದವರೆಗೆ 
ವಿಂಡ್ಲರ್‌ ಮ್ಯಾನರ್‌ ಜಂಕ್ಷನ್‌ - ರಮಣ ಮಹರ್ಷಿ ರಸ್ತೆ - ಮೇಖ್ರಿ ವೃತ್ತದ 


ಹಲಸೂರು ಕೆರೆ - ಹಳೆ 'ಮದಾಸ್‌ ರಸ್ತೆ ಮತ್ತು ಬೆನ್ನಿಗಾನಹಳ್ಳಿ 
ಹಾಗೂ ಕೆ.ಆರ್‌, ಪುರಂನಿಂದ ರಾಷ್ಟ್ರೀಯ ಹೆದಾರಿ 648 ರವರೆಗೆ 

ಹೂಡಿ - ಐ.ಟಿ.ಪಿ.ಎಲ್‌. ಮತ್ತು ಹೋಫ್‌ ಫಾರಂ ಮಾರ್ಗವಾಗಿ 
ಹಳಿ ಎ.ಎಸ್‌. ಸೆಂಟರ್‌ ನರರ ಡಗಾಡ ಪಸ 
ಏರ್‌ಪೋರ್ಟ್‌ ರಸ್ತೆ | ದೊಮ್ಮಲೂರು - ಮಾರತ್‌ಹಳ್ಳಿ - ಕುಂದಲಹಳ್ಳಿ - ವರ್ತೂರು ಮತ್ತು 
ಹೋಫ್‌ ನ ಮಾರ್ಗವಾಗಿ 


ಸ ಖ್ಯ 
ಆಡುಗೋಡಿ - ಘೋರಂ ಮಾಲ್‌ ಮತ್ತು ಮಡಿವಾಳ ಮಾರ್ಗವಾಗಿ 
ತ್ತದಂದ ನೈಸ್‌`ರಸ್ತೆವಕೆಗೆ 
ಜಯದೇವ ಫ್ಲೈಓವರ್‌ - ಜೆ.ಡಿ.ಮರ ಜಂಕ್ಷನ್‌ - ಬಿಳೇಕಳ್ಳಿ - ಅರಕೆರೆ ಮತ್ತು 
ಗ ಮಾರ್ಗವಾಗಿ 


ರಡನ್‌ . 
ಟೌನ್‌ನಾಲ ಸಾಿಲ್ಯಟ್‌ ಟೌನ್‌ - ನಾಯಂಡಹಳ್ಳಿ - ಜ್ಞಾನಭಾರತಿ - 
ಆರ್‌.ವಿ, ಕಾಲೇಜ್‌ pe ಇಂಜಿನಿಯರಿಂಗ್‌ ೬ ಕೆಂಗೇರಿ ಸ್ಯಾಟಲೈಟ್‌ ಟೌನ್‌ 
ಮಾರ್ಗವಾಗಿ 


— 


$ ಡಸ ಪ ನನ್ನ ನರ್‌ ನಂಡ ನೈಸ್‌ ರಸ್ತೆ ವಗ" 

ಟೋಲ್‌ಗೇಟ್‌ ಜಂಕ್ಷನ್‌ - ಜೈಮುನಿರಾವ್‌ ವೃತ್ತ - ಹೌಸಿಂಗ್‌ ಜೋರ್ಡ್‌ - 
ಕಾಮಾಕ್ಷಿಪಾಳ್ಯ - ಎ ರಸ್ತೆ - ” ಕ್ರೀಗೆಂಧಕಾವಲ್‌ ಸುಂಕದಕಟ್ಟೆ 
ಮಾರ್ಗವಾಗಿ . 

ಹಾಗೂ ಅಂಜನ ನಗರ ಔಟರ್‌ ರಿಂಗ್‌ ರಸ್ತೆ - ಸೆಂಟ್ರಲ್‌ ಸಿಲ್‌ ಜೋರ್ಡ್‌ 
ಜಂಕ್ಷನ್‌ನಿಂದ ಮೈಸೂರು ರಸ್ತೆ ಠಸೆ ವರೆಗೆ 


ಜಯದೇವ - ಜೆ.ಡಿ. ಮರ ಜಂಕ್ಷನ್‌ ಮಾರ್ಗವಾಗಿ | 
ras SRS ಾರನನನಾಳಿವ್‌ 

ಡಾ॥ ರಾಜ್‌ಕುಮಾರ್‌ ರಸ್ತೆ - ಸೋಪ್‌ ಸೋಪ್‌ ಫಾಕ್ಷರಿ ಜಂಕ್ಷನ್‌ ಮತ್ತು ಯಶವಂತಪುರ 

ಮಾರ್ಗವಾಗಿ 


1 ಪಸ್ಟ್‌ ಆಫ್‌ ಕಾರ್ಡ್‌ ಸೋಪ್‌ ಕಜ 
ರಸ್ತೆ” 


ದಮ್ಭುನೋಲು ಅ 
ಸೆ ಇಸ್ಕಾನ್‌ - ರಾಜಾಜಿನಗರ - ಟೋಲ್‌ಗೇಟ್‌ ಜಂಕ್ಷನ್‌, ವಿಜಯನಗರ ಮತ್ತು 
ದೀಪಾಂಜಲಿ ಮಾರ್ಗವಾಗಿ 
12 ರ್ತುಲ ಕ್‌! ತಮಸಾ ಕನ ಕಸಹಮಂಡ ಈವಕೂರು ಕಸ್ತವಕಗೆ 


ಹೆಬ್ಬಾಳ - ಕೆ.ಆರ್‌.ಪುರಂ - ಮಾರತ್‌ಹಳ್ಳಿ - ಇಬ್ದೂರು, ಸೆಂಟ್ರಲ್‌ ಸಿಲ್ಕ್‌ 
ಬೋರ್ಡ್‌ - ಜೆ.ಡಿ ಮರ ಜಂಕ್ಷನ್‌ - ನಾಯಂಡಹಳ್ಳಿ ಜಂಕ್ಷನ್‌ - ಕೊಟ್ಟಗೆಪಾಳ್ಗೆ 
ಜಂಕ್ಷನ್‌ ಮತ್ತು ಗೊರಗುಂಟೆಪಾಳೈ ಮಾರ್ಗವಾಗಿ 


'ಈ ಹೈ ಡೆನ್ನಿಟಿ ಕಾರಿಡಾರ್‌ಗಳಲ್ಲಿ ಸುಗಮ ಸಂಚಾರಕ್ಕೆ ಏನೆಲ್ಲಾ ಅಭಿವೃದ್ಧಿ ಕಾರ್ಯಗಳು ಆಗಬೇಕು 
ಎಂಬುದರ ಬಗ್ಗೆ ಅಂದರೆ ; 


* ರಸ್ತೆ ಮೇಲ್ಲೇತುವೆ ನಿರ್ಮಾಣ 
* ಗ್ಫೇಡ್‌ ಸೆಪರೇಟರ್‌/ಫ್ಲೈ ಓವರ್‌ 
* ಮಲ್ಪಿ ಲೆವೆಲ್‌ ಪಾರ್ಕಿಂಗ್‌ 
* ರಸ್ತೆ ಅಗಲೀಕರಣ 
[2 ಜಂಕ್ಷನ್‌ಗಳ ಅಭಿವ್ನ ೈದ್ಧಿ 
* ಬಾಟಲ್‌ನೆಕ್‌ ಇರುವ ಸ್ಥಳಗಳ ವಿಸ್ತರಣೆ 
e ಸ್ಕೈವಾಕ್‌ 
* ಬಸ್‌ ಬೇಸ್‌ 
* ಕಣ್ಗಾವಲು, ನಿಯಮ ಜಾರಿ ಕ್ಯಾಮೆರಾಗಳ ಅಳವಡಿಕೆ 
* ಸಿಗ್ನಲ್‌ ಲೈಟ್‌ಗಳ ಅಳವಡಿಕೆ 
* ಪಾದಚಾರಿ ರಸ್ತೆಗಳ ಉನ್ನತೀಕರಣ 
e ರಸ್ತೆ ಉಬ್ಬರಗಳು ಮತ್ತು ಎತ್ತರಿಸಿದ ಪಾದಚಾರಿ ರಸ್ತೆ ದಾಟು ಅಳವಡಿಕೆ 
* ರಸ್ತೆಗಳಿಗೆ ಮೀಡಿಯನ್‌ ಅಳವಡಿಕೆ 
* ಮಳೆ ಬಂದಾಗ ನೀರು ನಿಲ್ಲುವ ಸ್ಥಳಗಳ ದುರಸ್ಥಿ 
* ರಸ್ತೆಗಳಲ್ಲಿ ಬಿದ್ದಿರುವ ಗುಂಡಿಗಳ ಮುಚ್ಚುವಿಕೆ ಇತ್ಯಾದಿ. 
ವಿಸ್ತಕವಾಗಿ ಮಾಹಿತಿಯನ್ನು a ಈಗಾಗಲೇ ಸಂಬಂಧಪಟ್ಟ ಪೌರ ಸಂಸ್ಥೆಗಳು 
ಮೇಲ್ಕಂಡ ಅಭಿವೃದ್ಧಿ ಕಾರ್ಯಗಳಲ್ಲಿ. ಕಾರ್ಯಪ್ರ ೈತಿಗೊಂಡಿದ್ದು, ಕಾಮಗಾರಿಗಳು ಪ್ರಗತಿಯಲ್ಲಿರುತ್ತವೆ. 


ರಾಜ್ಯದ ಮುಖ್ಯ *ನರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ ವಿವಿಧ ಇಲಾಖೆಗಳ ಮುಖ್ಯಸ್ಥರುಗಳೊಂದಿಗೆ 
ಆಗಿಂದಾಗ್ಗೆ ಸಭೆಗಳನ್ನು ಹಮ್ಮಿಕೊಂಡು ಘರ ಪ್ರಗತಿಗಳನ್ನು ಪರಿಶೀಲಿಸಲಾಗುತ್ತಿದೆ. 


"> ಸಿಬಿಡಿ ಏರಿಯಾ : (ಸೆಂಟ್ರಲ್‌ ಬಿಸಿನೆಸ್‌ ಡಿಸ್ಪಕ್ಸ್‌ 


ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ವಿಧಾನಸೌಧದ ಸುತ್ತ 4 ಚ.ಕಿಮೀ ವ್ಯಾಪ್ತಿಯನ್ನು ಸೆಂಟ್ರಲ್‌ ಬಿಸಿನೆಸ್‌ 
ಡಿಸ್ಪಿಕ್ಸ್‌ ಪ್ರದೇಶವೆಂದು ಈಗಾಗಲೇ ಘೋಷಿಸಲಾಗಿದೆ. ಈ ವ್ಯಾಪ್ತಿಯಲ್ಲಿ ಎಧಾನಸೌಧ, ಎಕುಸಸೌಧ, ಆರ್‌.ಬಿ.ಐ 
ಓಳಸೊಂಡಂತೆ ಎತ್ತರದ ಕಟ್ಟಡಗಳು, ಕಾನ್ನುಲೇಟ್‌ ಕಛೇರಿಗಳು, ಪ ಪ್ರಮುಖ ಹೋಟೆಲ್‌ಗಳು, ಆಸ್ಪತ್ರೆಗಳು, ಶಾಪಿಂಗ್‌ 
ಕಾಂಫ್ಲೆಕ್ಸ್‌ಗಳು, ಸಂಘ ಸಂಸ್ಥೆಗಳು, ಶಾಲಾ ಕಾಲೇಜುಗಳು, ಉದ್ಯಾನವನಗಳು, ರಾಜ್ಯ ಮತ್ತು ಕೇಂದ್ರ ಸರ್ಕಾರದ 
ಕಛೇರಿಗಳು, ಕ್ರೀಡಾಂಗಣಗಳು, ಬೆಂಗಳೂರು ಟರ್ಫ್‌ ಕಬ್‌, ಗಾಲ್ಫ್‌ ಕಬ್‌ ಇತ್ಕಾದಿಗಳಿರುತ್ತವೆ. ಈ ವ್ಯಾಪ್ತಿಯಲ್ಲಿ 
ಬರುವ ರಸ್ತೆಗಳು ಪ್ರಾರಂಭದಲ್ಲಿ ನಿರ್ಮಾಣಗೊಂಡ. ಸ್ಥಿತಿಯಲ್ಲಿಯೇ ಇದ್ದು ಇವುಗಳ ಅಗಲೀಕರಣದಲ್ಲಿ 
ಯಾವುದೇ 'ಬದಲಾವಣೆಯಾಗದೆ ಇರುತ್ತವೆ. ಇವುಗಳು ನಿರ್ಮಾಣಗೊಂಡ ಸಮಯದಲ್ಲಿದ್ದ ನಗರ ಸಂಚಾರವು 
ವರ್ಷದಿಂದ ವರ್ಷಕ್ಕೆ ದುಪ್ಪಟ್ಟುಗೊಂಡು' ಪ್ರಸ್ತುತದ ಸಂಚಾರ ಸಾಂದ್ರತೆಯನ್ನು ತೆಗೆದುಕೊಳ್ಳಲು ಈ ರಸ್ತೆಗಳು 
ಸಮರ್ಭವಾಗಿರದೆ ಆಗಾಗ್ಗೆ ಸಂಚಾರ ಸ್ಥಗಿತಕೊಳ್ಳಲು ಮತ್ತು ಅಪಘಾತಗಳಿಗೂ ಕಾರಣವಾಗುತ್ತಿದೆ. ಸಿಬಿಡಿ 
ಪ್ರದೇಶದಲ್ಲಿ ಬರುವ ಪ್ರಮುಖ ರಸ್ತೆಗಳ ವಿವರ ಈ ಇಛಕಂಡಂತೆ ಇರುತ್ತದೆ. 


* 100 ಅಡಿ ಒಳವರ್ತುಲ ರಸ್ತೆ ; ಅಯ್ಯಪ್ಪ ದೇವಸ್ಥಾನ ಜಂಕ್ಷನ್‌ ನಿಂದ ಶ್ರೀನಿವಾಗಿಲು 
ಜಂಕ್ಷನ್‌ವರೆಗೆ 


* ಹೊಸೂರು ಲಷ್ಕರ್‌ ರಸ್ತೆ; ವೆಲ್ಲಾರ ಜಂಕ್ಷನ್‌ನಿಂದ ಅಯ್ಯಪ್ಪ ದೇವಸ್ಥಾನ ಜಂಕ್ಷನ್‌ವರೆಗೆ 
* ಡಾ। ಮರಿಗೌಡ ರಸ್ತೆ; ಬೆಂಗಳೂರು ಡೈರಿ ಜಂಕ್ಷನ್‌ನಿಂದ ಚೆಕ್‌ಪೋಸ್ಟ್‌ ಜಂಕ್ಷನ್‌ವರೆಗೆ 


* ಜಯಮಹಲ್‌ ರಸ್ತೆ & ನಂದಿ ದುರ್ಗ ರಸ್ತೆ; ಮೇಖ್ರಿ ಸರ್ಕಲ್‌ನಿಂದ ಕಂಟೋನ್‌ಮೆಂಟ್‌ ರೈಲ್ವೆ 
ಬ್ರಿಡ್ಜ್‌ ಮತ್ತು ಜೆಸಿ ನಗರ ಪಿ.ಎಸ್‌ ಜಂಕ್ಷನ್‌ನಿಂದ ಹಜ್‌ ಕ್ಯಾಂಪ್‌ ವರೆಗೆ 


€ ವಾಟಾಳ್‌ನಾಗರಾಜ್‌ ರಸ್ತೆ: 

೬ ಮಲ್ಲೇಶ್ವರಂ ಮಾರ್ಗೋಸಾ ರಸ್ತೆ 

* ಎಂಕೆಕೆ, ರಸ್ತೆ 

* ಮಲ್ಲೇಶ್ವರಂ 8 ನೇ ಮುಖ್ಯರಸ್ತೆ 

೪ ಎನ್‌.ಆರ್‌.ರಸ್ತೆ : ಬಂಬೂಬಜಾರ್‌ ಕ್ರಾಸ್‌ನಿಂದ ಮಾರ್ಕೆಟ್‌ ವೃತ್ತದವರೆಗೆ 

* ಆರ್‌.ವಿ.ರಸ್ತೆ-ಜೆ.ಸಿ.ರಸ್ತೆ : ಲಾಲ್‌ಭಾಗ್‌ ವೆಸ್ಟಗೇಟ್‌ ಜಂಕ್ಷನ್‌ನಿಂದ ನಾಲಾ ಕ್ರಾಸ್‌ ವರೆಗೆ. 
€ ಆರ್‌.ವಿ.ರಸ್ತೆ : ಆರ್‌.ವಿ.ಟೀಚೆರ್ಸ್‌ ಕಾಲೇಜ್‌ ಜಂಕ್ಷನ್‌ನಿಂದ ಲಾಲ್‌ಭಾಗ್‌ ವೆಸ್ಟ್‌ಗೇಟ್‌ ವರೆಗೆ. 


, ಬಿನ್ನಿಮಿಲ್‌ ಟಾಂಕ್‌ ಬಂಡ್‌ ರಸ; ಸಿರ್ಸಿ ಜಂಕ್ಷನ್‌ ನಿಂದ ಬಿನ್ನಿಮಿಲ್‌ ರೈಲ್ವೆ ಅಂಡರ್‌ ಪಾಸ್‌ 
ವರೆಗೆ ವರೆಗೆ 


* ಟಿಸಿಎಂ ರಾಯನ್‌ ರಸ್ತೆ: ವೆಟರ್‌ನರಿ ಆಸ್ಪತ್ರೆ ಜಂಕ್ಷನ್‌ ನಿಂದ ಶಾಂತಲಾ ಜಂಕ್ಷನ್‌ ವರೆಗೆ 

* ಎ.ಎಸ್‌.ಚಾರ್‌ ರಸ್ತೆ: ಎ.ಎಸ್‌.ಆರ್‌.ಸ್ಟ್ರೀಟ್‌ ಜಂಕ್ಷನ್‌ ನಿಂದ ಸುಲ್ತಾನ್‌ ಪೇಟೆ ಕ್ರಾಸ್‌ ವರೆಗೆ 

* ಜಿಟಿ ರಸ್ತೆ; ಶಾಂತಲಾ ಜಂಕ್ಷನ್‌ ನಿಂದ ಖೋಡೆ ರೈಲ್ವೆ ಅಂಡರ್‌ ಪಾಸ್‌ ವರೆಗೆ 

* ಕಾಟನ್‌ಪೇಟೆ ಮುಖ್ಯ ರಸ್ತೆ: ಶಾಂತಲಾ ಜಂಕ್ಷನ್‌ ನಿಂದ ಬ್ರಿಯಾಂಡ್‌ ಜಂಕ್ಷನ್‌ ವರೆಗೆ 

* ಎಸ್‌.ಜೆ.ಪಿ ರಸ್ತೆ; ಕೆ.ಆರ್‌. ಮಾರ್ಕೆಟ್‌ ಜಂಕ್ಷನ್‌ ನಿಂದ ಜಾಮೀಯಾ ಮಸೀದಿ ಜಂಕ್ಷನ್‌ ವರೆಗೆ 
* ಅವೆನ್ಯೂ ರಸ್ತೆ ರಸ್ತೆ; ಮಾರ್ಕೆಟ್‌ ವೃತ್ತದಿಂದ ಆಸ್ಪತ್ರೆ ರಸ್ತೆ ಜಂಕ್ಷನ್‌ವರೆಗೂ 

* ಚಿಕ್ಕಪೇಟಿ ಮುಖ್ಯ ರಸ್ತೆ: ದೊಡ್ಡಪೇಟೆ ಜಂಕ್ಷನ್‌ನಿಂದ ಬಳೇಪೇಟೆ ಜಂಕ್ಷನ್‌ವರೆಗೂ 


* ಬಿ.ವಿಕೆ ಐಯ್ಯಾಂಗಾರ್‌ ರಸ್ತೆ; ಅಭಿವಯ ಥಿಯೇಟರ್‌ ಜಂಕ್ಷನ್‌ನಿಂದ ಮಾಮೂಲ್‌ ಪೇಟ್‌ 
ಜಂಕ್ಷನ್‌ವರೆಗೆ 


* ಹಳೆ ಮೈಸೂರು ರಸ್ತೆ: ಕೆ.ಬಿ ಜಂಕ್ಷನ್‌ ಬಳಿ ಇಂದ ಲೆಪ್ರಸ ಆಸ್ಪತ್ರೆ ಸರ್ಕಲ್‌ವರೆಗೆ 
* ಡಾ॥ ರಾಜ್‌ಕುಮಾರ್‌ ರಸ್ತೆ: ರಾಜಾಜಿನಗರ ಪ್ರವೇಶ ದ್ವಾರದಿಂದ ಪ್ರಸನ್ನ ವೃತ್ತ ಜಂಕ್ಷನ್‌ ವರೆಗೆ 


ನ * ಪ್ಯಾಲೇಸ್‌ ರಸ್ತೆ ಮೈಸೂರು ಬ್ಯಾಂಕ್‌ ಜಂಕ್ಷನ್‌ ನಿಂದ ಮಹಾರಾಣಿ ಕಾಲೇಜ್‌ ಬ್ರಿಡ್ಸ್‌ ಜಂಕ್ಷನ್‌ 
ವರೆಗೆ 
* ಕೆ.ಜಿ. ರಸ್ತೆ ಮೈಸೂರು ಬ್ಯಾಂಕ್‌ ಜಂಕ್ಷನ್‌ ನಿಂದ ಎಲೈಟ್‌ ಜಂಕ್ಷನ್‌ ವರೆಗೆ 
* ಟ್ಯಾಂಕ್‌ ಬಂಡ್‌ ರಸ್ತೆ ಉಪ್ಪಾರಪೇಟಿ ಪೊಲೀಸ್‌ ಠಾಣೆಯಿಂದ ಲಕ್ಷ್ಮಣಪುರಿ ಬ್ರಿಡ್‌ ಜಂಕ್ಷನ್‌ 
ವರೆಗೆ 
* ಶೇಷಾದ್ರಿ ರಸ್ತೆ: ಲಕ್ಷ್ಮಣಮರಿ ಬ್ರಿಡ್ಜ್‌ ನಿಂದ ಮಹಾರಾಣಿ ಕಾಲೇಜ್‌ ಬ್ರಿಡ್ಜ್‌ ಜಂಕ್ಷನ್‌ ವರೆಗೆ 
* ಎಸ್‌ಸಿ ರಸ್ತೆ; ಆನಂದ್‌ ರಾವ ಸರ್ಕಲ್‌ ಜಂಕ್ಷನ್‌ ನಿಂದ ಹಿಮಾಲಯ ಜಂಕ್ಷನ್‌ ವರೆಗೆ 


€ ಗಾಂಧಿನಗರ 5 ನೇ ಮುಖ್ಯ ರಸ್ತೆ (ಡಬ್ಬ್ಯೂಹೆಚ್‌ ಹನುಮಂತಪ್ಪ ರಸ್ತೆ : ಜನಶಾಬಜಾರ್‌ 
ಜಂಕ್ಷನ್‌ ನಿಂದ ಸುಬ್ಬಣ್ಣ ಜಂಕ್ಷನ್‌ ವರೆಗೆ 


* ಕಾಳಿದಾಸ ರಸ್ತೆ; ಫ್ರೀಡಂ ಪಾರ್ಕ್‌ ಜಂಕ್ಷನ್‌ ನಿಂದ ಸಾಗರ್‌ ಜಂಕ್ಷನ್‌ ವರೆಗೆ 
* ವೈ-ರಾಮಚಂದ್ರ ರಸ್ತೆ: ವಿಜಯ ಕೆಫೆ ಜಂಕ್ಷನ್‌ ನಿಂದ ಪ್ಯಾಲೇಸ್‌ ಕ್ರಾಸ್‌ ಜಂಕ್ಷನ್‌ ವರೆಗೆ 


ಈ ಸಿಬಿಡಿ ಏರಿಯಾಗಳಲ್ಲಿ ಏನೆಲ್ಲಾ ಅಭಿವೃದ್ಧಿ ಕಾರ್ಯಗಳಾಗಬೇಕು ಎಂಬುದರ ಬಗ್ಗೆ ವಿಸ್ತೃಕವಾಗಿ 
ಮಾಹಿತಿಯನ್ನು ಸಿದ್ಧಪಡಿಸಿದ್ದು ಈಗಾಗಲೇ ಸಂಬಂಧಪಟ್ಟ ಪೌರಸಂಸ್ಥೆಗಳು ಮೇಲ್ಕಂಡ ಅಭಿವೃದ್ಧಿ ಕಾರ್ಯಗಳಲ್ಲಿ 


ಕಾರ್ಯಪ್ರವೃಕಿಗೊಂಡಿದ್ದು ಕಾಮಗಾರಿಗಳು ಪ್ರಗತಿಯಲ್ಲಿರುತ್ತವೆ. ರಾಜ್ಯದ ಮುಖ್ಯ ಕಾರ್ಯದರ್ಶಿಯವರ. 


ಅಧ್ಯಕ್ಷತೆಯಲ್ಲಿ ವಿವಿಧ ಇಲಾಖೆಗಳ ಮುಖ್ಯಸ್ಥರುಗಳೊಂದಿಗೆ ಅಗಿಂದಾಗ್ಗೆ ಸಭೆಗಳನ್ನು ಹಮ್ಮಿಕೊಂಡು 
ಕಾರ್ಯ ಪ್ರತಿಗಳನ್ನು ಪರಿಶೀಲಿಸಲಾಗುತ್ತಿದೆ. 


> ಸಂಚಾರ ದಟ್ಟಣೆ/ಸಮಸ್ಯೆಗಳು ಕಂಡುಬರುತ್ತಿರುವ ಸ್ಥಳಗಳಲ್ಲಿ ಪರಿವೀಕ್ಷಣೆ ನಡೆಸಿ ಸುಗಮ ಸಂಚಾರದ 
ಹಿತದೃಷ್ಟಿಯಿಂದ ನಗರದ ಹಲವಾರು ಸ್ಥಳಗಳಲ್ಲಿ ಬಲ ತಿರುವು ಹಾಗೂ ಯು-ತಿರುವುಗಳನ್ನು ನಿರ್ಬಂಧಿಸಲಾಗಿದೆ. 


> ಬೆಂಗಳೂರು ನಗರದ ಕೇಂದ್ರ ಭಾಗದಲ್ಲಿನ ಹೆಚ್ಚು ಸಂಚಾರ ದಟ್ಟಣೆ ಇರುವ ಪ್ರದೇಶಗಳನ್ನು ಗುರುತಿಸಿ ರಸ್ತೆ 
ಅಗಲವಿದ್ದು ಮುಕ್ತ ಎಡ ತಿರುವು ಅಥವಾ ಬಲ ತಿರುವು ಇರುವ ಕಡೆಗಳಲ್ಲಿ ಸಂಚಾರ ಪರಿಕರಗಳನ್ನು (Street 


Furniture) ಅಳವಡಿಸಿ ಪಥಶಿಸ್ನನ್ನು ಜಾರಿ ಮಾಡಿದ ಕಾರಣ ನಿರೀಕ್ಷೆಗೂ ಮೀರಿ ಅಪಘಾತಗಳ ಸಂಖ್ಯೆಯು 
ಇಳಿಮುಖವಾಗುವುದಕ್ಕೆ ಕಾರಣವಾಗಿರುತ್ತದೆ. ಹಾಗೂ ಸಂಚಾರವೂ ಸಹ ಸುಗಮಗೊಂಡಿರುತ್ತದೆ. 


> ಪಿಡಿಎ (ಪರ್ಸನಲ್‌ ಡಿಜಿಟಲ್‌ ಅಸಿಸ್ಟೆಂಟ್‌) ಉಪಕರಣಗಳನ್ನು ಎ.ಎಸ್‌.ಐ, ಪಿ.ಎಸ್‌.ಐ ಮತ್ತು ಪಿ.ಖ 
ಹಂತದವರೆಗಿನ ಅಧಿಕಾರಿಗಳಿಗೆ ಹಂಚಿಕೆ ಮಾಡಲಾಗಿದ್ದು, ಇದರ ಮೂಲಕ ಸಂಚಾರ ನಿಯಮಗಳನ್ನು 
ಉಲ್ಲಂಘಿಸುವ ಚಾಲಕರುಗಳ ವಿರುದ್ಧ ಸ್ಥಳದಲ್ಲೇ ಸಂಚಾರ ಹೊಲೀಸ್‌ ಅಧಿಕಾರಿಗಳು ಪ್ರಕರಣಗಳನ್ನು ದಾಖಲಿಸಿ 
ಸ್ಥಳದಂಡವನ್ನು ಪಾವತಿಸಿಕೊಳ್ಳುವ ವ್ಯವಸ್ಥ ಕಲ್ಪಿಸಲಾಗಿದೆ. 


> ಬೆಂಗಳೂರು ನಗರದ 107 ಪ್ರಮುಖ ರಸ್ತೆಗಳನ್ನು ಗುರುತಿಸಿ ಮೀರೋ ಟಾಲರೆನ್ಸ್‌ ರಸ್ತೆ ಎಂಬುದಾಗಿ ಜಾರಿ 
ಮಾಡಲಾಗಿರುತ್ತದೆ. ಅಂತಹ ರಸ್ತೆಗಳಲ್ಲಿ ಯಾವುದೇ ರೀತಿಯ ಅನಧಿಕೃತ ವಾಹನ ನಿಲುಗಡೆ, ತಪ್ಪು ವಾಹನ 
ನಿಲುಗಡೆ ಹಾಗೂ ಫುಟ್‌ಪಾತ್‌ ಮೇಲೆ ವಾಹನ ನಿಲುಗಡೆಗಳಾಗಂತೆ ಸಂಚಾರ ಅಧಿಕಾರಿಗಳ ಗಸ್ತುಗಳನ್ನು 
ಏರ್ಪಡಿಸಲಾಗಿರುತ್ತದೆ. 


> ಬೆಂಗಳೂರು ನಗರಬ ರಸ್ತೆಗಳಲ್ಲಿ ಭಾರೀ ಸರಕು ಸಾಗಣಿ ವಾಹನಗಳಿಂದ ಸಂಚಾರ ಸಮಸ್ಯೆಗಳು ಕಂಡುಬಂದಿದ್ದ 
ಕಾರಣ ಬೆಂಗಳೂರು ನಗರದ ಪೊಲೀಸ್‌ ಆಯುಕ್ತರ ಸರಹದ್ದಿಗೆ ಒಳಪಡುವ ಎಲ್ಲಾ ರಸ್ಟೆಗಳಲ್ಲಿಯೂ ಸರಕು 
ಸಾಗಣೆ ವಾಹನಗಳು ಬೆಳಿಗ್ಗೆ 11-00 ಗಂಟೆಯಿಂದ ಸಂಜೆ 04-00 ಗಂಟೆಯವರೆಗೆ ಹಾಗೂ ರಾತ್ರಿ 10-00 
ಗಂಟೆಯಿಂದ ಬೆಳಿಗ್ಗೆ 07-00ಗಂಟಿಯವರೆಗೆ ಸಂಚರಿಸುವಂತೆ ಹಾಗೂ ಬೆಳ್ಳಿಗ್ಗೆ 07-00 ಗಂಟೆಯಿಂದ 11-00 
ಗೆಂಟೆಯವರೆಗೆ ಹಾಗೂ ಸಂಜೆ 04-00 ಗಂಟೆಯಿಂದ ರಾತ್ರಿ 10-00 ಗಂಟೆಯವರೆಗೆ ಪೊಲೀಸ್‌ ಆಯುಕ್ತರ 
ಸರಹದ್ದಿಗೆ ಒಳಪಡುವ ಎಲ್ಲಾ ರಸ್ತೆಗಳಲ್ಲಿಯೂ ಸರಕು ಸಾಗಣೆ ವಾಹನಗಳ ಪ್ರದೇಶವನ್ನು ನಿರ್ಬಂಧಿಸಲಾಗಿದೆ. 


4.೫ ಪೀಕ್‌ ಅವರ್ಸ್‌ಗಳಲ್ಲಿ ಬೆಂಗಳೂರು ನಗರದ ಎಲ್ಲಾ ಜಂಕ್ಷನ್‌ ಮತ್ತು ರಸ್ತೆಗಳಲ್ಲಿ ಸಂಚಾರ ಪೊಲೀಸ್‌ ಅಧಿಕಾರಿ 
ಮತ್ತು ಸಿಬ್ಬಂದಿಯವರುಗಳು ಸಂಚಾರ ನಿರ್ವಹಣೆಯಲ್ಲಿ "ತೊಡಗಿಕೊಂಡು ಸುಗಮ ವಾಹನ ಸಂಚಾರಕ್ಕೆ ಅನುವು 


ಮಾಡಿಕೊಡುತ್ತಾರೆ. 


> ಪ್ರತಿಯೊಂದು ಸಂಚಾರ ಪೊಲೀಸ್‌ ಠಾಣೆಯ ವ್ಯಾಪ್ತಿಯಲ್ಲಿ ಒಂದೊಂದು ಪ್ರಮುಖ ರಸ್ತೆಗಳನ್ನು ಗುರುತಿಸಿ 
ಮಾದರಿ ರಸ್ತೆಯನ್ನಾಗಿ ಅಳವಡಿಸಿಕೊಳ್ಳಲಾಗಿದೆ ಹಾಗೂ ಇಂತಹ ಮಾದರಿ ರಸ್ತೆಗಳಲ್ಲಿ ಯಾವುದೇ ರೀತಿಯ 
ಸಂಚಾರ ಸಮಸ್ಯೆಗಳು ಸಂಭವಿಸದಂತೆ ಹಾಗೂ ರಸ್ತೆ ಸುರಕ್ಷತೆ ಕಟ್ಟುನಿಟ್ಟಾಗಿ ಜಾರಿ, ಮಾಡಲಾಗಿದೆ. i 


> ಬೆಂಗಳೂರು ನಗರದಾದ್ಯಂತ 'ಅವೈಜ್ಞಾಧಿಕ ಹಾಗೂ ಅನಧಿಕೃತವಾಗಿ ನಿರ್ಮಿಸಲಾಗಿದ್ದ ರಸ್ತೆ ಉಬ್ಬುಗಳನ್ನು 
ತೆರವುಗೊಳಿಸಲಾಗಿದೆ. ಪ್ರಮುಖ ರಸ್ತೆಗಳಲ್ಲಿ ವಾಹನದ ವೇಗವನ್ನು ನಿಯಂತ್ರಿಸಿ ಅಪಘಾತಗಳನ್ನು ತಡೆಯುವ 
ಸಲುವಾಗಿ ಹಾಗೂ ಅವಶ್ಯಕವಿರುವ ಸ್ಥಳಗಳಲ್ಲಿ ಮಾತ್ರವೇ ಐ.ಅರ್‌.ಸಿ ಮಾದರಿಯಲ್ಲಿ ವೈಜ್ಞಾನಿಕವಾಗಿ ರಸ್ತೆ 
ಉಬ್ಬುಗಳನ್ನು ನಿರ್ಮಿಸಲಾಗಿದೆ. 


> ಪ್ರತಿ ಸಂಚಾರ ಪೊಲೀಸ್‌ ಠಾಣಾ ಮಟ್ಟದಲ್ಲಿ ಪ್ರತಿ ತಿಂಗಳ ಮೂರನೇ ಶನಿವಾರಗಳಂದು ನಾಗರೀಕ ಸಂಚಾರ 
ವೇದಿಕ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದ್ದು, ಆಯಾ ಸಂಚಾರ ಠಾಣಾ ವ್ಯಾಪ್ಲಿಯ ನಾಗರೀಕರು ತಜ್ನ 
ಸಂಚಾರ ಸಮಸ್ಯೆಗಳನ್ನು ಠಾಣಾ ಮಟ್ಟದಲ್ಲಿ ಪರಿಹರಿಸಿಕೊಳ್ಳುವ ವೇದಿಕೆಯನ್ನು ಸೃಜಿಸಲಾಗಿದೆ. 


> ಜೆಂಗಳೂರು ನಗರದಲ್ಲಿ ಸಂಚಾರ ಸಮಸ್ಯೆಗಳನ್ನು ಪರಿಹರಿಸಲು ಹಾಗೂ ಸುಗಮ ಸಂಚಾರ ಜಾರಿ ಮಾಡಲು 
ಮತ್ತು ರಸ್ತೆಯಲ್ಲಿ ಸುರಕ್ಷತೆಯನ್ನು ಜಾರಿ ಮಾಡಲು ಹಲವಾರು ಕ್ರಮಗಳನ್ನು, ಆಂದೋಲನಗಳನ್ನು ಹಾಗೂ 
ವೃತ್ತಿಪರ ” ಜಾಲಕರುಗಳಿಗೆ ಫಾರ ತರಬೇತಿ ಹಾಗೂ ರಸ್ತೆ ಸುರಕ್ಷತೆಯ ಅರಿವು ಮೊಡಿಸುವ 
ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದು ರಸ್ತೆ ಸುರಕ್ಷತೆಯನ್ನು ಅತ್ಯುತ್ತಮ ರೀತಿಯಲ್ಲಿ ಜಾರಿ ಮಾಡಲಾಗಿದೆ. 


> ಪೀಕ್‌ ಅವರ್ನ್‌ಗಳಲ್ಲಿ ಸಂಚಾರ ಪೊಲೀಸ್‌ ಅಧಿಕಾರಿ ಮತ್ತು ಸಿಬ್ಬಂದಿಯವರುಗಳು ಸಂಚಾರ ನಿರ್ವಹಣೆಯಲ್ಲಿ 
ತೊಡಗಿಕೊಂಡಿರುವ ಕಾರಣ ಅಂತಹ ಸಂದರ್ಭದಲ್ಲಿ ಕಣ್ಗಾವಲು, ಹಾಗೂ ಡಿಜಿಟಲ್‌ ಕ್ಯಾಮರಾಗಳ ಮೂಲಕ 
ಉಲ್ಲಂಘನೆ ಎಸಗುವ ವಾಹನಗಳ ಛಾಯಾಚಿತ್ರವನ್ನು ಸರೆಹಿಡಿದು ಅವರುಗಳ ವರುದ್ಧ ಐ.ಎಂ.ವಿ 13 
ನೋಟೀಸ್‌ಗಳನ್ನು ಕಳುಹಿಸಿ ದಂಡ ಪಾವತಿಸಿಕೊಳ್ಳಲಾಗುತ್ತಿದೆ. 


> ನಗರದ ರಸ್ತೆಗಳಲ್ಲಿ ಸಂಚಾರ ಸಮಸ್ಯೆಗಳಿಗೆ ಪ್ರಮುಖ ಕಾರಣವಾಗಿರುವ ವಾಹನಗಳ ಅನಧಿಕೃತ, ತಪ್ಪು ನಿಲುಗಡೆ 
ಹಾಗೂ ಫುಟ್‌ಪಾತ್‌ಮೇಲೆ ವಾಹನ “ಲುಗಡೆಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗಿದೆ. 


> ಬೆಂಗಳೂರು ನಗರದಾದ್ಯಂತ ಸಮಾನ ಬೇಗಮಿತಿಯನ್ನು ಜಾರಿಗೊಳಿಸಲಾಗಿದ್ದು ಅಶಿ ವೇಗವಾಗಿ ಚಲಿಸುವವರ 
ವಿರುದ್ಧವೂ ಸಹ ಕಟ್ಟು ನಿಟ್ಟಿನ ಕ್ರಮಗಳನ್ನು ಜರುಗಿಸಲಾಗಿದೆ. ಬೆಂಗಳೂರು ನಗರ ಸಂಚಾರ ವಿಭಾಗದಲ್ಲಿ ಒಟ್ಟು 
13 ಇಂಟರ್‌ಸೆಪ್ಪರ್‌ ವಾಹನಗಳು ಕಾರ್ಯ "ನಿರ್ವಹಿಸುತ್ತಿವೆ. 


> ಇದೇ ರೀತಿ ಅಡ್ಡಾ ದಿಡ್ಗಿಯಾಗಿ ವಾಹನ ಚಾಲನೆ ಮಾಡುವವರ ವಿರುದ್ಧ ಅಪಾಯಕಾರಿ ಜಾಲನೆ 
(Dangerous Driving) ಪ್ರಕರಣಗಳನ್ನು ದಾಖಲಿಸುತ್ತದೆ. 


>» ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡುವವರನ್ನು ಪತ್ತೆ ಮಾಡಲು ಅತ್ಯಾಧುನಿಕ ನ 
ಖರೀದಿಸಲಾಗಿದ್ದು ಅವುಗಳ ಮೂಲಕ ಮದ್ಯಪಾನ "ಮೂಡಿ ವಾಹನ ಚಾಲನೆ ಮಾಡುತ್ತಿರುವವರನ್ನು 
ಮಾಡಲಾಗುತ್ತಿದೆ. ಬೆಂಗಳೂರು ನಗರ ಸಂಚಾರ ಪೊಲೀಸ್‌ ವಿಭಾಗವು ಮದ್ಯಪಾನ ಮಾಡಿ ವಾಹನ ಸವತ 
ಮಾಡುವವರೆ" ವಿರುದ್ಧ ಕಠಿಣ ಕ್ರಮಗಳನ್ನು ಕೈಗೊಂಡಿರುತ್ತದೆ. 


4.” ಬೆಂಗಳೂರು ನಗರ ರಸ್ತೆಗಳಲ್ಲಿ ಪಥ ಶಿಸ್ತು ನಿಯಮಗಳನ್ನು ಉಲ್ಲಂಘಿಸುವ ವಾಹನ ಚಾಲಕರುಗಳಿಗೆ ಕಠಿಣ 


ನಿಯಮಗಳ ಜಾರಿಯ ಕ್ರಮಗಳನ್ನು ಕೈಗೊಳ್ಳಲಾಗಿರುತ್ತದೆ. 


ಡ್ರಾಗ್‌ ರೇಸಿಂಗ್‌ ಮತ್ತು ವೀಲಿಂಗ್‌ ಮತ್ತು ಅಡ್ಡಾದಿಡ್ಡಿ ವಾಹನ ಚಾಲನೆ ಮಾಡುವುದನ್ನು ತಡೆಯಲು ಶಾಲಾ 
ಕಾಲೇಜು, ವಾಣಿಜ್ಯ ಮಳಿಗೆ ಹಾಗೂ ಪ್ರಮುಖ ಸ್ಥಳಗಳಲ್ಲಿ ಕೋಬ್ರಾ ಹಾಗೂ ಸಂಚಾರ ಪೊಲೀಸರ ಗಸ್ತುಗಳನ್ನು 
ಏರ್ಪಡಿಸಲಾಗಿದೆ. ವೀಲಿಂಗ್‌/ಡ್ರ್ಯಾಗ್‌ ರೇಸ್‌ನಲ್ಲಿ ತೊಡಗಿಸಿಕೊಂಡಿರುವವರ ಐ.ಎಂ.ವಿ. ಹಾಗೂ ಐ.ಪಿ.ಸಿ. ಕಾಯ್ದೆ 
ರಿತ್ಯಾ ಪ್ರಕರಣಗಳನ್ನು ದಾಖಲಿಸಲಾಗುತ್ತಿರುತ್ತದೆ. 


ಸಂಜಾರ ನಿರ್ವಹಣಾ ಕೇಂದ್ರವು, (ಟಿಎಂಸಿ) ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಬೆಂಗಳೂರು 
ನಗರದಾದ್ಯಂತ ಅಳವಡಿಸಲಾಗಿರುವ ಕಣ್ಗಾವಲು ಕ್ಯಾಮರಾದ ಮೂಲಕ ಟಿಎಂಸಿಯಲ್ಲಿ ಅಳವಡಿಸಲಾಗಿರುವ 
ವಿಡಿಯೋವಾಲ್‌ನ ಮುಖಾಂತರ ಸಂಚಾರ ದಟ್ಟಣೆಯನ್ನು ನಿವಾರಿಸುವ ನಿಟ್ಟಿನಲ್ಲಿ ಕ್ರಮ ತೆಗೆದುಕೊಳ್ಳಲಾಗಿದೆ. 
26 ಕಾರಿಡಾರ್‌ಗಳಲ್ಲಿ ಎರಡು ಪಾಳಿಯಲ್ಲಿ ನಿತ್ಯ ಕ್ಯಾಮರಾ ವೀಕ್ಷಿಸಿ ಜಂಕ್ಷನ್‌ಗಳಲ್ಲಿನ ಸಂಚಾರದ ದಟ್ಟಣೆಯನ್ನು 
ಪರಿಶೀಲಿಸಿ, ಸಿಗ್ನಲ್‌ ಲೈಟ್‌ನ ಸಮಯವನ್ನು ಟಿಎಂಸಿಯಿಂದಲೇ ಬದಲಾವಣೆ ಮಾಡುವ ಮೂಲಕ ಸಂಚಾರದ 
ಒತ್ತಡವನ್ನು ಕಡಿಮೆ ಮಾಡಿ ಸುಗಮ ಸಂಚಾರ ವ್ಯವಸ್ಥೆ ಕಲ್ಲಿಸಲು ಕ್ರಮ ಕೈಗೊಳ್ಳಲಾಗಿರುತ್ತದೆ. ಬೆಂಗಳೂರು ನಗರ 
ಸಂಚಾರ ವಿಭಾಗದ ಪೊಲೀಸ್‌ ವೆಬ್‌ಸೈಟ್‌ ಅನ್ನು ಪ್ರತಿನಿತ್ಯ ಸಮಗ್ರ ಮಾಹಿತಿಗಳೊಂದಿಗೆ ಇಲ್ಲಿಯೇ ಅಪ್‌ಡೇಟ್‌ 
ಮಾಡಲಾಗುತ್ತಿರುತ್ತದೆ. ಹಾಗೂ ನಗರದಲ್ಲಿ ಅಳವಡಿಸಲಾಗಿರುವ ಸಿಗ್ನಲ್‌ ಲೈಟ್‌, ವಿ.ಎಂ.ಎಸ್‌, ಸರ್ವಿಲನ್ಸ್‌ 
ಕ್ಯಾಮರಾ ಇನ್ನಿತರೆ ತಾಂತ್ರಿಕ ಉಪಕರಣಗಳ ನಿಯಂತ್ರಣವನ್ನು ಮಾಡಬಹುದಲ್ಲದೆ, ಸಂದರ್ಭಕ್ಕೆ ತಕ್ಕಂತೆ 
ಮಾರ್ಪಾಡುಗಳನ್ನು ಮಾಡುವ ತಂತ್ರಜ್ಞಾನವನ್ನು ಒಳಗೊಂಡಿರುತ್ತದೆ. 


10 ಜಂಕ್ಷನ್‌ಗಳಲ್ಲಿ ಆರ್‌.ಎಲ್‌.ವಿ.ಡಿ (Red Light Violation Detection) ಕ್ಯಾಮೆರಾಗಳನ್ನು 
ಅಳವಡಿಸಲಾಗಿದ್ದು ಸಿಗ್ನಲ್‌ ಜಂಪಿಂಗ್‌ ಮತ್ತು ಲೇನ್‌ ಡಿಸಿಫ್ಲಿನ್‌ ಉಲ್ಲಂಘನೆಗಳನ್ನು ಸ್ವಯಂಚಾಲಿತವಾಗಿ 
ಗುರ್ತಿಸುವ ಕ್ಷಮತೆಯನ್ನು ಹೊಂದಿರುವ ಸೌಲಭ್ಯವನ್ನು ಉಲ್ಲಂಘನೆ ಪ್ರಕರಣಗಳನ್ನು ದಾಖಲಿಸಲು 


ಬಳಸಿಕೊಳ್ಳಲಾಗುತ್ತಿದೆ. 
ಸಂಚಾರ ಹೊಲೀಸ್‌ ಠಾಣೆ ಕ್ಯಾ ಧಾಅಿಳವಡಿಸ 
ಜಂಕ್ಷನ್‌ 


ಕೆ.ಆರ್‌.ಪುರಂ ಸಂ.ಪೊ.ಠಾಣೆ ಕೆ.ಆರ್‌. ಪುರಂ ಜಂಕ್ಷನ್‌ 
3 | ಯಲಹಂಕ ಸಂ.ಷೊ.ಠಾಣೆ ಯಲಹಂಕ ಜಂಕ್ಷನ್‌ 
4 | ಅಶೋಕನಗರ ಸಂ.ಪೊ.ಠಾಣೆ ಈಜಿಪುರ ಜಂಕ್ಷನ್‌ 
5 | ಎಲೆಕ್ಟಾನಿಕ ಸಿಟಿ ಸಂ.ಪೊ.ಠಾಣೆ ' |ಎಲೆಕ್ಟಾನಿಕ್‌ ಸಿಟಿ ಜಂಕ್ಷನ್‌ 
6 | ಹೈಗೌಂಡ್ಸ್‌ ಸಂ.ಪೊ.ಠಾಣೆ ಚಂದ್ರಿಕಾ ಜಂಕ್ಷನ್‌ 
7 | ಅಡುಗೋಡಿ ಸಂ.ಪೊ.ಠಾಣೆ [ಸ್ಯಾ ಜಂಕ್ಷನ್‌ 
8 | ವಿಲ್ಲನ್‌ಗಾರ್ಡನ್‌ ಸಂ.ಪೊ.ಠಾಣೆ ಶಾಂತಿನಗರ ಜಂಕ್ಷನ್‌ 
9 ಹಲಸೂರು ಸಂ.ಪೊ.ಠಾಣೆ ಎ.ಎಸ್‌.ಸಿ ಜಂಕ್ಷನ್‌ 
10 | ಬ್ಯಾಟರಾಯನಪುರ ಸಂ.ಪೊ.ಠಾಣೆ ಪಿ.ಇ.ಎಸ್‌.ಐ.ಟಿ ಜಂಕ್ಷನ್‌ 


A 


pe 


ನಗರದ ಸಂಚಾರ ಪೊಲೀಸ್‌ ಅಧಿಕಾರಿಗಳು ಮತು 


_ಂ 


ಸಿಬ್ಬಂದಿಗಳಿಗೆ ಬಾಡಿವೋರ್ಗ್‌ ಕ್ಯಾಮೆರಾಗಳನ್ನು 


? ವಿತರಿಸಲಾಗಿದ್ದು ಇದರಿಂದಾಗಿ ಪರಿಣಾಮಕಾರಿಯಾಗಿ ನಿಯೆಮ ಜಾರಿಗೊಳಿಸಲು ಸಾಧ್ಯವಾಗುತ್ತಿದೆ. 


> 


ಸಾರ್ವಜನಿಕರನ್ನು ಸಹ ಪರಿಣಾಮಕಾರಿಯಾಗಿ ಸಂಚಾರ ನಿಯಮ ಉಲ್ಲಂಘನೆ ಪ್ರಕರಣಗಳನ್ನು ದಾಖಲಿಸುವ 


ನಿಟ್ಟಿನಲ್ಲಿ ಬಳಸಿಕೊಳ್ಳಲಾಗುತ್ತಿದ್ದು ಪಬ್ಲಿಕ್‌ ಐ ಐ ಚೇಂಜ್‌ ಮೈ ಸಿಟಿ ಲ್ಕಪ್‌ಗಳ ಜೊತೆಗೆ, ಫೇಸ್‌ ಬುಕ್‌, 
ಜಿಮೇಲ್‌, ನಂತಹ ಸಾಮಾಜಿಕ ಜಾಲತಾಣವನ್ನು ಸಹ ಬಳಸಿಕೊಳ್ಳಲಾಗುತ್ತಿದೆ. 


ಜಂಕ್ಷನ್‌ಗಳಲ್ಲಿ ಸಿಗ್ನಲ್‌ ಜಂಪಿಂಗ್‌ ಮಾಡಿ ಸಂಚಾರ ನಿಯಮ ಉಲ್ಲಂಘಿಸಿದವರ ವಿರುದ್ಧ ಪ್ರಕರಣಗಳನ್ನು 
ದಾಖಲಿಸಲಾಗಿದೆ. 


ಸಂಚಾರ ವಿಭಾಗದಲ್ಲಿ ಸಿಬಂದಿಯ ಕೊರತೆ ಇದ್ದುದರಿಂದ ಸರ್ಕಾರದ ಮಂಜೂರಾತಿ ಪಡೆದು 


ಬ 


ಗೃಹ ರಕ್ಷಕ ದಳದ ಸಿಬ್ಬಂದಿಯನ್ನು ಸಂಚಾರ ನಿಯಂತ್ರಣ ಮತ್ತು ನಿರ್ವಹಣೆಗೆ ಬಳಸಿಕೊಳ್ಳಲಾಗುತ್ತಿದೆ. 


ಬೆಂಗಳೂರು ನಗರ ಸಂಚಾರ ವಾರ್ಡನ್‌ ಸಂಸ್ಥೆ ಇದ್ದು, ಸಂಚಾರ ವಾರ್ಡನ್‌ಗಳನ್ನು ಸಹ ಸಂಚಾರ 
ನಿಯಂತ್ರಣಕ್ಕಾಗಿ ಬಳಸಿಕೊಳ್ಳಲಾಗುತ್ತಿದೆ. 


ಸಾರ್ವಜನಿಕರಿಗೆ ಪಥ ಶಿಸ್ತು ಪಾಲನೆಯ ಬಗ್ಗೆ. ಠಾಣಾ ಮತ್ತು ವಿಭಾಗೀಯವಾಗಿ ಹಲವಾರು ಕಡೆ ವಿಶೇಷ 
ಉಪನ್ಯಾಸವನ್ನು ಏರ್ಪಡಿಸಿ ಈ ಬಗ್ಗೆ ಅರಿವು ಮೂಡಿಸಲಾಗುತ್ತಿದೆ. 


ಸಂಚಾರ ನಿರ್ವಹಣಾ ಕೇಂದ್ರದಲ್ಲಿ ಪ್ರತಿ ದಿನ ವಿದ್ಯಾರ್ಥಿಗಳು, ಪೋಷಕರು, ಆಟೋ ರಿಕ್ಷಾ ಕೆಎಸ್‌ಆರ್‌ಟಿಸಿ, 
ಬಿಎಂಟಿಸಿ ಮತ್ತು ಕ್ಯಾಬ್‌ ಚಾಲಕರುಗಳು ವೀಕ್ಷಣೆಗೆ ಬರುತ್ತಿದ್ದು ಅವರುಗಳಿಗೆ ಪಥ ಶಿಸ್ತು ಪಾಲನೆಯ ಬಗ್ಗೆ 
ವಿಡಿಯೋ ತುಣಕುಗಳನ್ನು ತೋರಿಸುವುದರ" ಮೂಲಕ" ಹಾಗೂ ಉಪನ್ಯಾಸಗಳ ಮೂಲಕ ಜಾಗೃತಿ 
ಮೂಡಿಸಲಾಗುತ್ತಿದೆ. 


ಬೆಂಗಳೂರು ನಗರದ ಥಣಿಸಂದ್ರದಲ್ಲಿರುವ ಸಂಚಾರ ತರಬೇತಿ ಮತ್ತು ರಸ್ತೆ ಸುರಕ್ಷತಾ ಸಂಸ್ಥೆಯಲ್ಲಿ ಸಹ ವೃತ್ತಿಪರ 


fx) ಹು 


ಚಾಲಕರುಗಳಿಗೆ ಹಾಗೂ ಶಾಲಾ ವಾಹನಗಳ ಜಾಲಕರಿಗೆ ವಿಶೇಷವಾದ ತರಬೇತಿ ಕಾರ್ಯಕ್ರಮಗಳನ್ನು 
ಹಮ್ಮಿಕೊಂಡು ತನ್ಮೂಲಕ ಅರಿವು ಮೂಡಿಸುವ ಉದ್ದೇಶವನ್ನು ಸಫಲಗೊಳಿಸಲಾಗುತ್ತಿದೆ. 


